Kerala Gazette No. 3 dated 17th January . 
PART I 


Section iii 


GOVERNME 


ನ ಚಿಕಿತ್ಸೆ 


KERALA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಜಿ) ಇಲಾಖೆ 


ಅಧಿಸೂಚನೆ 


- 2015 ಡಿಸೆಂಬರ್ , 21, 
ನಂಬ್ರ 24904 / ಲೆಗ್ , ಜಿ2 / 2015 / ಕಾನೂನು, ತಿರುವನಂತಪುರಂ, - 

1191 ಧನು 5/ 
1937 ಅಗ್ರಹಾಯನ 30. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನಸಭೆ ಮಂಜೂರುಮಾಡಿದಂತಹ 
ಮಸೂದೆಗೆ 2015 ಡಿಸೆಂಬರ್ 19ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಡಿ . ಸಾಜು , 
ವಿಶೇಷ ಕಾರ್ಯದರ್ಶಿ (ಕಾನೂನು). 


2015ರ 18ನೇ ಅಧಿನಿಯಮ 
2015ರ ಕೇರಳ ಲೋಕ ಸೇವಾ ಆಯೋಗ ( ವಿಶ್ವವಿದ್ಯಾನಿಲಯಗಳ ಕೆಳಗಿನ ಸೇವೆಗಳಿಗೆ 

ಸಂಬಂಧಿಸಿ ಹೆಚ್ಚುವರಿ ಕರ್ತವ್ಯಗಳು ) ಅಧಿನಿಯಮ 
ವಿಶ್ವವಿದ್ಯಾನಿಲಯಗಳ ಕೆಳಗಿನ ಸೇವೆಗಳಿಗೆ ಸಂಬಂಧಿಸಿ ಕೇರಳ ಲೋಕ ಸೇವಾ 
ಆಯೋಗವು ಕೆಲವು ಹೆಚ್ಚುವರಿ ಕರ್ತವ್ಯಗಳನ್ನು ವಿನಿಯೋಗಿಸುವುದಕ್ಕೆ 
ವ್ಯವಸ್ಥೆ ಮಾಡುವುದಕ್ಕಿರುವ 


ಒಂದು 
ಅಧಿನಿಯಮ 


ಪೀಠಿಕೆ, ವಿಶ್ವವಿದ್ಯಾನಿಲಯಗಳ ಕೆಳಗಿನ ಸೇವೆಗಳಿಗೆ ಸಂಬಂಧಿಸಿ ಕೇರಳ ಲೋಕ ಸೇವಾ 
ಆಯೋಗವು ಕೆಲವು ಹೆಚ್ಚುವರಿ ಕರ್ತವ್ಯಗಳನ್ನು ವಿನಿಯೋಗಿಸುವುದಕ್ಕೆ ವ್ಯವಸ್ಥೆಮಾಡುವುದು 
ಯುಕ್ತವಾಗಿರುವುದರಿಂದಲೂ ; 

ಭಾರತ ಗಣರಾಜ್ಯದ ಅರುವತ್ತಾರನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು. 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2015ರ ಕೇರಳ 
ಲೋಕ ಸೇವಾ ಆಯೋಗ ( ವಿಶ್ವವಿದ್ಯಾನಿಲಯಗಳ ಕೆಳಗಿನ ಸೇವೆಗಳಿಗೆ ಸಂಬಂಧಿಸಿ ಹೆಚ್ಚುವರಿ 
ಕರ್ತವ್ಯಗಳು) ಅಧಿನಿಯಮವೆಂದು ಕರೆಯಬಹುದು. 

(2) ಇದು 2015 ಸೆಪ್ಟೆಂಬರ್ 29ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 
- 2. ನಿರ್ವಚನಗಳು. ಈ ಅಧಿನಿಯಮದಲ್ಲಿ, ಸಂದರ್ಭವು ಅನ್ಯಥಾ ಅಗತ್ಯಪಡಿಸದಿದ್ದಲ್ಲಿ, 

( ಎ) “ ವಿಶ್ವವಿದ್ಯಾನಿಲಯ ” ಎಂದರೆ , 

(i) 1971ರ ಕೇರಳ ಕೃಷಿ ವಿಶ್ವವಿದ್ಯಾನಿಲಯ ಅಧಿನಿಯಮ (1971ರ 33) ದ 
3ನೇ ವಿಭಾಗ ಪ್ರಕಾರ ಸ್ಥಾಪಿಸಲಾದ ಕೇರಳ ಕೃಷಿ ವಿಶ್ವವಿದ್ಯಾನಿಲಯ ; ಅಥವಾ 

(i ) 1974ರ ಕೇರಳ ವಿಶ್ವವಿದ್ಯಾನಿಲಯ ಅಧಿನಿಯಮ ( 1974ರ 17) ದ 
3ನೇ ವಿಭಾಗ ಪ್ರಕಾರ ಸ್ಥಾಪಿಸಲಾದ ಕೇರಳ ವಿಶ್ವವಿದ್ಯಾನಿಲಯ ; ಅಥವಾ 


32 


(iii ) 1975ರ ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯ ಅಧಿನಿಯಮ ( 1975ರ 5) ದ 
3ನೇ ವಿಭಾಗ ಪ್ರಕಾರ ಸ್ಥಾಪಿಸಲಾದ ಕಲ್ಲಿಕೋಟೆ ವಿಶ್ವವಿದ್ಯಾನಿಲಯ ; ಅಥವಾ 

(iv ) 1985ರ ಮಹಾತ್ಮಗಾಂಧಿ ವಿಶ್ವವಿದ್ಯಾನಿಲಯ ಅಧಿನಿಯಮ (1985ರ 
12) ದ 3ನೇ ವಿಭಾಗ ಪ್ರಕಾರ ಸ್ಥಾಪಿಸಲಾದ ಮಹಾತ್ಮಗಾಂಧಿ ವಿಶ್ವವಿದ್ಯಾನಿಲಯ; ಅಥವಾ 

(V) 1986ರ ಕೊಚ್ಚಿ ವಿಜ್ಞಾನ ಹಾಗೂ ತಂತ್ರಜ್ಞಾನ ವಿಶ್ವವಿದ್ಯಾನಿಲಯ 
ಅಧಿನಿಯಮ (1986ರ 31 ) ದ 4ನೇ ವಿಭಾಗ ಪ್ರಕಾರ ಸ್ಥಾಪಿಸಲಾದ ಕೊಚ್ಚಿ ವಿಜ್ಞಾನ ಹಾಗೂ 
ತಂತ್ರಜ್ಞಾನ ವಿಶ್ವವಿದ್ಯಾನಿಲಯ; ಅಥವಾ 

( vi ) 1994ರ ಶ್ರೀಶಂಕರಾಚಾರ್ಯ ಸಂಸ್ಕೃತ ವಿಶ್ವವಿದ್ಯಾನಿಲಯ ಅಧಿನಿಯಮ 
( 1994ರ 5) ದ 3ನೇ ವಿಭಾಗ ಪ್ರಕಾರ ಸ್ಥಾಪಿಸಲಾದ ಶ್ರೀಶಂಕರಾಚಾರ್ಯ ಸಂಸ್ಕೃತ 
ವಿಶ್ವವಿದ್ಯಾನಿಲಯ ; ಅಥವಾ 

( vii) 1996ರ ಕಣ್ಣೂರು ವಿಶ್ವವಿದ್ಯಾನಿಲಯ ಅಧಿನಿಯಮ ( 1996ರ 22 ) ದ 
3ನೇ ವಿಭಾಗ ಪ್ರಕಾರ ಸ್ಥಾಪಿಸಲಾದ ಕಣ್ಣೂರು ವಿಶ್ವವಿದ್ಯಾನಿಲಯ ; ಅಥವಾ 

( vi ) 2005ರ ಉನ್ನತ ಕಾನೂನು ಅಧ್ಯಯನಕ್ಕಿರುವ ರಾಷ್ಟ್ರೀಯ 
ವಿಶ್ವವಿದ್ಯಾನಿಲಯ ಅಧಿನಿಯಮ ( 2005ರ 27 ) ದ 3ನೇ ವಿಭಾಗ ಪ್ರಕಾರ ಸ್ಥಾಪಿಸಲಾದ 
ಉನ್ನತ ಕಾನೂನು ಅಧ್ಯಯನಕ್ಕಿರುವ ರಾಷ್ಟ್ರೀಯ ವಿಶ್ವವಿದ್ಯಾನಿಲಯ ; ಅಥವಾ 

(ix ) 2010ರ ಕೇರಳ ಪಶುವೈದ್ಯಕೀಯ ಹಾಗೂ ಪಶು ವಿಜ್ಞಾನಗಳು 
ವಿಶ್ವವಿದ್ಯಾನಿಲಯ ಅಧಿನಿಯಮ ( 2011ರ 3) ದ 3ನೇ ವಿಭಾಗ ಪ್ರಕಾರ ಸ್ಥಾಪಿಸಲಾದ ಕೇರಳ 
ಪಶುವೈದ್ಯಕೀಯ ಹಾಗೂ ಪಶು ವಿಜ್ಞಾನಗಳು ವಿಶ್ವವಿದ್ಯಾನಿಲಯ ; ಅಥವಾ 

(x) 2010ರ ಕೇರಳ ಆರೋಗ್ಯವಿಜ್ಞಾನ ವಿಶ್ವವಿದ್ಯಾನಿಲಯ ಅಧಿನಿಯಮ 
( 2011ರ 4) ದ 3ನೇ ವಿಭಾಗ ಪ್ರಕಾರ ಸ್ಥಾಪಿಸಲಾದ ಆರೋಗ್ಯವಿಜ್ಞಾನ ವಿಶ್ವವಿದ್ಯಾನಿಲಯ ; 
ಅಥವಾ 


(xi) 2010ರ ಕೇರಳ ಮೀನುಗಾರಿಕೆ ಹಾಗೂ ಸಮುದ್ರ ಅಧ್ಯಯನಗಳಿಗಿರುವ 
ವಿಶ್ವವಿದ್ಯಾನಿಲಯ ಅಧಿನಿಯಮ ( 2011ರ 5) ದ 3ನೇ ವಿಭಾಗ ಪ್ರಕಾರ ಸ್ಥಾಪಿಸಲಾದ ಕೇರಳ 
ಮೀನುಗಾರಿಕೆ ಹಾಗೂ ಸಮುದ್ರ ಅಧ್ಯಯನಗಳಿಗಿರುವ ವಿಶ್ವವಿದ್ಯಾನಿಲಯ ; ಅಥವಾ 


33 


( xii) 2013ರ ತುಂಜತ್ ಎಳುತ್ತಚ್ಚನ್ ಮಲಯಾಳ ವಿಶ್ವವಿದ್ಯಾನಿಲಯ 
ಅಧಿನಿಯಮ ( 2013ರ 24 ) ದ 3ನೇ ವಿಭಾಗ ಪ್ರಕಾರ ಸ್ಥಾಪಿಸಲಾದ ತುಂಜತ್ ಎಳುತ್ತಚ್ಚನ್ 
ಮಲಯಾಳ ವಿಶ್ವವಿದ್ಯಾನಿಲಯ ; ಅಥವಾ 


( xiii) 2015ರ ಎ . ಪಿ. ಜೆ. ಅಬ್ದುಲ್ ಕಲಾಂ ತಾಂತ್ರಿಕ ವಿಶ್ವವಿದ್ಯಾನಿಲಯ 
ಅಧಿನಿಯಮ (2015ರ 17 ) ದ 3ನೇ ವಿಭಾಗ ಪ್ರಕಾರ ಸ್ಥಾಪಿಸಲಾದ ಎ. ಪಿ. ಜೆ . 
ಅಬ್ದುಲ್‌ಕಲಾಂ ತಾಂತ್ರಿಕ ವಿಶ್ವವಿದ್ಯಾನಿಲಯ ; ಎಂದರ್ಥ. 

( ಬಿ) ಲೋಕ ಸೇವಾ ಆಯೋಗ” ಎಂದರೆ ಕೇರಳ ಲೋಕಸೇವಾ ಆಯೋಗ 
ಎಂದರ್ಥ ; 

( ಸಿ) ಅಧ್ಯಾಪಕೇತರ ಹುದ್ದೆ ” ಎಂದರೆ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯ 
ಶಾಸನಗಳ ಪ್ರಕಾರವಿರುವ ಅಧ್ಯಾಪಕೇತರ ಹುದ್ದೆ ಎಂದರ್ಥ; 

3. ಲೋಕ ಸೇವಾ ಆಯೋಗದ ಕರ್ತವ್ಯಗಳು. (1) 2ನೇ ವಿಭಾಗದ ( ಎ) 
ಖಂಡದಲ್ಲಿ ನಿರ್ದಿಷ್ಟಪಡಿಸಿದ ವಿಶ್ವವಿದ್ಯಾನಿಲಯದ ಅಧಿನಿಯಮಗಳಲ್ಲಿ, ಅದರ ಕೆಳಗೆ ರಚಿಸಿದ 
ಶಾಸನಗಳಲ್ಲಿ , ಅಧ್ಯಾದೇಶಗಳಲ್ಲಿ, ರೆಗ್ಯುಲೇಷನ್‌ಗಳಲ್ಲಿ ಹಾಗೂ ನಿಯಮಗಳಲ್ಲಿ ಏನೇ 
ಒಳಗೊಂಡಿದ್ದರೂ ಒಂದು ವಿಶ್ವವಿದ್ಯಾನಿಲಯದ ಅಧ್ಯಾಪಕೇತರ ಹುದ್ದೆಗಳಿಗೆ ನೇರ ನೇಮಕಾತಿ 
ಮುಖೇನ ಸಿಬ್ಬಂದಿಯನ್ನು ನೇಮಿಸುವುದಕ್ಕಿರುವ ಸೆಲೆಕ್ಟ್ ಲಿಸ್ಟನ್ನು ತಯಾರಿಸುವುದು ಲೋಕ 
ಸೇವಾ ಆಯೋಗದ ಕರ್ತವ್ಯವಾಗಿರುವುದು. 

(2) ಒಂದು ವಿಶ್ವವಿದ್ಯಾನಿಲಯವು ಲೋಕ ಸೇವಾ ಆಯೋಗದೊಂದಿಗೆ, 

( ಎ) ವಿಶ್ವವಿದ್ಯಾನಿಲಯದಲ್ಲಿನ ಅಧ್ಯಾಪಕೇತರ ನೌಕರರ ನೇಮಕಾತಿಯ 
ಮಾದರಿಗಳಿಗೆ ಸಂಬಂಧಿಸಿದ ಎಲ್ಲಾ ಕಾರ್ಯಗಳಲ್ಲೂ 

( ಬಿ) ವಿಶ್ವವಿದ್ಯಾನಿಲಯದಲ್ಲಿನ ಅಧ್ಯಾಪಕೇತರ ಹುದ್ದೆಗಳಿಗೆ ನೇರ ನೇಮಕಾತಿ 
ಮುಖೇನ ನೇಮಕಾತಿ ಮಾಡುವುದಕ್ಕೆ ಪಾಲಿಸಬೇಕಾದ ತತ್ವಗಳ ಕುರಿತು ಹಾಗು ಅಂತಹ 
ನೇಮಕಾತಿಗಿರುವ ಉದ್ಯೋಗಾರ್ಥಿಗಳ ಯೋಗ್ಯತೆಗೆ ಸಂಬಂಧಿಸಿಯೂ ; 


ಸಮಾಲೋಚಿಸಬಹುದಾಗಿದೆ. 


34 


( 3) ಉಪವಿಭಾಗ ( 2) ಪ್ರಕಾರವಿರುವ ಒಂದು ವಿಷಯವನ್ನು ಲೋಕ ಸೇವಾ 
ಆಯೋಗದೊಂದಿಗೆ ಸಮಾಲೋಚಿಸುವುದಾದಲ್ಲಿ ಆಯೋಗವು ಆ ವಿಷಯದಲ್ಲಿ 
ವಿಶ್ವವಿದ್ಯಾನಿಲಯಕ್ಕೆ ಸಲಹೆ ನೀಡತಕ್ಕದ್ದು. 

( 4) ಲೋಕ ಸೇವಾ ಆಯೋಗ ಮತ್ತು ವಿಶ್ವವಿದ್ಯಾನಿಲಯ ತಮ್ಮೊಳಗೆ ( 2) ನೇ 
ಉಪ- ವಿಭಾಗ ಪ್ರಕಾರದ ಒಂದು ವಿಷಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿರುವಲ್ಲಿ 
ವಿಶ್ವವಿದ್ಯಾನಿಲಯ ಆ ವಿಷಯವನ್ನು ಸರಕಾರಕ್ಕೆ ರೆಫರ್ ಮಾಡತಕ್ಕದ್ದು ಹಾಗು ಅದರ 
ಮೇಲಿನ ಸರಕಾರದ ತೀರ್ಮಾನ ಅಂತಿಮವಾಗಿರುವುದಾಗಿದೆ : 

ಆದರೆ, ಲೋಕ ಸೇವಾ ಆಯೋಗದ ಸಲಹೆಯ ವಿರುದ್ದವಾಗಿ ಒಂದು ತೀರ್ಮಾನ 
ಕೈಗೊಳ್ಳುವುದಕ್ಕೆ ಮುಂಚಿತವಾಗಿ ಸರಕಾರವು ಆ ವಿಷಯವನ್ನು ಲೋಕ ಸೇವಾ ಆಯೋಗಕ್ಕೆ 
ರೆಫರ್ ಮಾಡತಕ್ಕದ್ದಾಗಿದೆ. 

4 . ನಿಯಮಗಳನ್ನು ರಚಿಸುವುದಕ್ಕಿರುವ ಅಧಿಕಾರ . (1 ) ಸರಕಾರಕ್ಕೆ , ಈ 
ಅಧಿನಿಯಮದ ಉದ್ದೇಶಗಳನ್ನು ಜಾರಿಗೆ ತರುವುದಕ್ಕಾಗಿ, ಲೋಕ ಸೇವಾ ಆಯೋಗದೊಂದಿಗೆ 
ಹಾಗು ವಿಶ್ವವಿದ್ಯಾನಿಲಯದೊಂದಿಗೆ ಸಮಾಲೋಚಿಸಿ ಗಜೆಟ್ ಅಧಿಸೂಚನೆ ಮುಖೇನ 
ನಿಯಮಗಳನ್ನು ರಚಿಸಬಹುದಾಗಿದೆ. 

(2) ಪ್ರತ್ಯೇಕವಾಗಿ , ಮೇಲೆ ಹೇಳಿದ ಅಧಿಕಾರದ ಸಾಮಾನ್ಯಾನ್ವಯಕ್ಕೆ ಭಂಗವಾಗದಂತೆ, 
ಅಂತಹ ನಿಯಮಗಳಲ್ಲಿ, 

5 ) ಲೋಕ ಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವುದಕ್ಕೆ 
ವಿಶ್ವವಿದ್ಯಾನಿಲಯ ಪಾಲಿಸಬೇಕಾದ ಕಾನೂನು ಕ್ರಮ ; 

( ಬಿ) ಲೋಕ ಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವ ಉದ್ದೇಶಕ್ಕಾಗಿ 
ಆನುಷಾಂಗಿಕವಾದುದೊ ಅವಶ್ಯಕವಾದುದೂ ಆದ ಯಾವುದೇ ವಿಷಯಕ್ಕೆ; 

( ಸಿ) ಲೋಕ ಸೇವಾ ಆಯೋಗದೊಂದಿಗೆ ಸಮಾಲೋಚಿಸುವುದು ಅಗತ್ಯವಿಲ್ಲದ 
ಯಾವುದೇ ವಿಷಯಕ್ಕೆ ; 
ವ್ಯವಸ್ಥೆಮಾಡತಕ್ಕದ್ದಾಗಿದೆ. 

(3) ಈ ಅಧಿನಿಯಮದ ಪ್ರಕಾರ ರಚಿಸಿದ ಪ್ರತಿಯೊಂದು ನಿಯಮವನ್ನು, ಅದನ್ನು 
ರಚಿಸಿದ ನಂತರ , ಆದಷ್ಟು ಬೇಗನೇ , ವಿಧಾನಸಭೆಯು ಅಧಿವೇಶನದಲ್ಲಿರುವಾಗ ಅದರ 
ಸಮಕ್ಷದಲ್ಲಿ, ಅದನ್ನು ಒಂದು ಅಧಿವೇಶನದಲ್ಲೂ ಮುಂದುವರಿದ ಎರಡು ಅಧಿವೇಶನಗಳಲ್ಲೋ 
G9/2016/ GPC. 


35 


ಒಳಗೊಳ್ಳಬಹುದಾದ ಒಟ್ಟು ಹದಿನಾಲ್ಕು ದಿವಸಕ್ಕೆ ಮಂಡಿಸತಕ್ಕದ್ದು ಮತ್ತು ಆ ರೀತಿ 
ಮಂಡಿಸಿದ ಅಧಿವೇಶನ ಅಥವಾ ನಿಕಟಾನಂತರದ ಅಧಿವೇಶನ ಕೊನೆಗೊಳ್ಳುವ ಮುಂಚಿತವಾಗಿ, 
ವಿಧಾನಸಭೆಯು ಆ ನಿಯಮದಲ್ಲಿ ಯಾವುದೇ ಬದಲಾವಣೆ ಮಾಡುವುದೋ ಅಲ್ಲದಿದ್ದಲ್ಲಿ ಆ 
ನಿಯಮವನ್ನು ರಚಿಸಬೇಕಿಲ್ಲವೆಂದು ತೀರ್ಮಾನಿಸುವುದೋ ಮಾಡುವುದಾದಲ್ಲಿ, ಆ ನಿಯಮಕ್ಕೆ 
ಅನಂತರ , ಆಯಾಯ ವಿಷಯದಂತೆ, ಆ ರೀತಿ ಬದಲಾವಣೆಮಾಡಿದ ರೀತಿಯಲ್ಲಿ ಮಾತ್ರ 
ಪರಿಣಾಮವಿರುವುದು ಅಲ್ಲದಿದ್ದಲ್ಲಿ ಯಾವುದೇ ಪರಿಣಾಮ ಇಲ್ಲದಾಗುವುದಾಗಿದೆ; ಹಾಗಿದ್ದರೂ 
ಅಂತಹ ಯಾವುದೇ ಬದಲಾವಣೆಯೋ ರದ್ದುಗೊಳಿಸುವಿಕೆಯೋ ಆ ನಿಯಮ ಪ್ರಕಾರ ಹಿಂದೆ 
ಮಾಡಿದುದರ ಸಿಂಧುತ್ವಕ್ಕೆ ಭಂಗಬರದ ರೀತಿಯಲ್ಲಿ ಆಗಿರತಕ್ಕದ್ದು. 

5. ರದ್ದತಿ ಮತ್ತು ರಕ್ಷಣೆ (1) 2015ರ ಕೇರಳ ಲೋಕ ಸೇವಾ ಆಯೋಗ 
( ವಿಶ್ವವಿದ್ಯಾನಿಲಯಗಳಿಗೆ ಸಂಬಂಧಿಸಿ ಹೆಚ್ಚುವರಿ ಕರ್ತವ್ಯಗಳು) ಅಧ್ಯಾದೇಶ ( 2015ರ 14 ) ವನ್ನು 
ಈ ಮೂಲಕ ರದ್ದುಗೊಳಿಸಲಾಗಿದೆ. 

(2) ಆ ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ಮಾಡಿದ 
ಯಾವುದೇ ಕಾರ್ಯ ಅಥವಾ ಕಾರ್ಯಗಳು ಅಥವಾ ಕೈಗೊಂಡ ಯಾವುದೇ ಕ್ರಮ ಅಥವಾ 
ಕ್ರಮಗಳು ಈ ಅಧಿನಿಯಮದ ಪ್ರಕಾರ ಮಾಡಿದುದಾಗಿಯೋ ಕೈಗೊಂಡಿರುವುದಾಗಿಯೋ 
ಭಾವಿಸತಕ್ಕದ್ದು. 


